CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೪, ೨೦೦೩ (ಭಾದ್ರಪದ ೧೩, ಶಕ ವರ್ಷ ೧೯೨೫) | ಸಂಚಿಕೆ ೩೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 297 ಎಸ್‌ಜೆಡಿ 20030), ಬೆಂಗಳೂರು, ದಿನಾಂಕ: 2ನೇ ಜುಲೈ 2003 
ಅಧಿಸೂಚನೆ ಸಂಖ್ಯೆ ಮಮಣಇ 322 ಎಸ್‌ಜೆಡಿ 2002 ದಿನಾಂಕ 29.3.2003 ನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಿಂತೆಗೆದುಕೊಂಡು ಶ್ರೀ ಎಂ. ರಂಗಸ್ವಾಮಯ್ಯ ರವರನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅಂಗವಿಕಲರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ವಿ. ಹನುಮಂತರಾವ್‌ 
ಪಿ.ಆರ್‌. 994 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 252 SAS 2003, Bangalore, Dated: 5th August, 2003 
The Services of Shri Mahendra Jain, IAS, {KN 85} are withdrawn from Urban Development 
Department with immediate effect and he is posted until further orders as Commissioner for Tourism, 
Bangalore vice Smt. Vandita Sharma, IAS, transferred. 
By Order and in the name of the Governor of Karnataka, 
S. SELVAKUMAR 
P.R. 992 Deputy Secretary to Government, 
D.P. & AR. (Services) 
ADDENDUM 
No. DPAR 252 SAS 2003, Bangalore, Dated: 6" August, 2003 
In the Notification of even number dated 5th August 2003, after the words, letters and figures 
"Shri Mahendra Jain, IAS (KN 85)", the following words shall be and shall always be deemed to have 
been inserted: 
"Special Commissioner, Bangalore Mahanagara Palike, Bangalore," 
And in the said Notification, after the first paragraph, the following paragraph shall be and shall 
always be deemed to have been added: 


(೪೮೧) 


೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೪, ೨೦೦೩ ಭಾಗ - ೨ 





"Shri Mahendra Jain IAS (KN 85) will also hold concurrently the post of Managing Director, 
Karnataka State Tourism Development Corporation, Bangalore, with immediate effect and until further 
orders." 

By Order and in the name of the Governor of Karnataka, 
S. SELVAKUMAR 
P.R. 993 Deputy Secretary to Government, 
D.P. & AR. (Services). 
ಶಿಕ್ಷಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಇಡಿ 93 ಡಿಟಿಇ 2003, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2003 

ದಿನಾಂಕ 25-4-03 ಸಂಖ್ಯೆ: ಇಡಿ 83 ಡಿಟಿಇ 03ರ ಅಧಿಸೂಚನೆಯಲ್ಲಿ ಹಿರಿಯ ವೇತನ ಶ್ರೇಣಿ ಮಂಜೂರಾತಿಯ ಕ್ರಮ ಸಂಖ್ಯೆ 
80ರಲ್ಲಿ ಇನ್‌ಸ್ಟುಮೆಂಟೇಷನ್‌ ಟೆಕ್ನಾಲಜಿ ವಿಭಾಗದ ಉಪನ್ಯಾಸಕ ಶ್ರೀ ಪ್ರಕಾಶ ಸಿದ್ದಪ್ಪ ಇನಾಂದಾರ್‌ ಎಂಬುವುದರ ಬದಲಾಗಿ ಶ್ರೀ ಪ್ರಕಾಶ್‌ 
ಸೈದಪ್ಪ ಇನಾಂದಾರ್‌ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 995 ಕೆ.ಎಸ್‌. ವೇಣುಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ. 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 47 SPS 2003, Bangalore, Dated: 5" August, 2003 

Shri Jeevan Kumar V. Gaonkar, IPS, {KN 82}, under orders of posting as Inspector General of 
Police, Planning & Modernization, Bangalore, is transferred with immediate effect and posted until further 
orders as Inspector General of Police, Coastal Security Police, Udupi-Malpe in the upgraded post. 

The orders issued in Notification No. DPAR 47 SPS 2003 dated: 21.07.2003, posting Shri Jeevan 
Kumar V. Gaonkar, IPS, {KN 82} as Inspector General of Police, Planning & Modernization, Bangalore, 
stand cancelled. 

The orders issued in Notification No. DPAR 47 SPS 2003 dated: 21.07.2003 posting Shri Amar 
Kumar Pandey, IPS, {KN 89} as Deputy Inspector General of Police, Forest Cell, Bangalore, stand 
cancelled. 

The orders issued in Notification No: DPAR 47 SPS 2003 dated: 21.07.2003, posting Dr. 
P. Ravindranath, IPS, {KN 89} on promotion as Deputy Inspector General of Police, Police Training 
College, Gulbarga, stand cancelled. 

Shri A.G. Ayachit, IPS {KN 89}, under orders of posting on promotion as Deputy Inspector 
General of Police, Coastal Security Police, Udupi-Malpe, is transferred with immediate effect, and posted 
until further orders as Deputy Inspector General of Police & Principal, Police Training College, Gulbarga, 
in the newly created post. 

The orders issued in Notification No: DPAR 47 SPS 2003 dated: 21.07.2003, posting, Shri 
A.G. Ayachit, IPS, {KN 89} as Deputy Inspector General of Police, Coastal Security Police, Udupi-Malpe, 
stand cancelled. 

By Order and in the name of the Governor of Karnataka, 
B.V. KUMARASWAMY 

P.R. 996 Under Secretary to Government, 
D.P. & AR. (Services-l). 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಪ್ರಯು 66 ಪಿಐಎಫ್‌ 2002, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2003 
ಶ್ರೀ ಕಂಠೀರವ ಸ್ಟುಡಿಯೋಸ್‌ ಲಿಮಿಟೆಡ್‌ ನಿಯಮಾವಳಿಗಳು 75 (ಎ) ಅನುಚ್ಚೇದದಿಂದ ಪ್ರದತ್ತವಾದ ಅಧಿಕಾರವನ್ನು 


ಉಪಯೋಗಿಸಿಕೊಂಡು, ಕರ್ನಾಟಕ ಸರ್ಕಾರವು ಶ್ರೀ ಅಲ್ಲಂ ವೀರಭದ್ರಪ್ಪ, ವಾರ್ತಾ ಹಾಗೂ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ 
ಸಚಿವರು ಇವರನ್ನು ತಕ್ಷಣದಿಂದ ಅನ್ವಯವಾಗುವಂತೆ ಶ್ರೀ ಕಂಠೀರವ ಸ್ಟುಡಿಯೋಸ್‌ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಯಲ್ಲಿ 
ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ ಮಾಡಿ ಇದೇ ನಿಯಮಾವಳಿಗಳ 86 (ಕೆ) ಅನುಚ್ಚೇದದಿಂದ ಪ್ರದತ್ತವಾದ ಅಧಿಕಾರದನ್ವಯ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಇವರನ್ನು ಶ್ರೀ ಕಂಠೀರವ ಸ್ಟುಡಿಯೋಸ್‌ ಲಿಮಿಟೆಡ್‌ನ ಅಧ್ಯಕ್ಷರನ್ನಾಗಿ ನೇಮಕ 
ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌. ಸೀತಮ್ಮ 

ಪಿ.ಆರ್‌. 999 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೪, ೨೦೦೩ ೪೮೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 121 ಸೇಇಮು 2003, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್‌ 2003 
ಶ್ರೀ ಜಿ.ಡಬ್ಲ್ಯೂ.ರಸ್ಕೀನಾ, ಪ್ರಧಾನ ಇಂಜಿನಿಯರ್‌, ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, ಇವರ ಸೇವೆಯನ್ನು 
ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ ಪಡೆದು, ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ 
ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ, ಬೆಂಗಳೂರು - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1000 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
LAW SECRETARIAT 
NOTIFICATION 
No. LAW 1142 LCM 92, Bangalore, Dated: 6" August, 2003 
In exercise of the powers conferred by Sub-Section 8 of Section 24 of the Code of Criminal 
Procedure 1973 (Central Act No. 2 of 1974) as amended by the code of Criminal Procedure Amendments 
Act 1978, Sri K. Muniswamy Gowda, Advocate, Kolar, is appointed as Special Public Prosecutor to 
conduct the Prosecution on behalf of the State in Sessions Case No.45/98 arising out of Crime No. 
305/92 of (Kolar Rural Police Station) on the file of Additional District and Sessions Judge, Kolar. 
By Order and in the name of the Governor of Karnataka, 
P.R. 1001 S. SRIDHARA, 
Asst. Solicitor and Ex-officio 
Under Secretary to Government, Law Department (17.11), 
HIGH COURT OF KARNATAKA 
NOTIFICATION 
No. GOB(l) 585/2000, Bangalore, Dated: 7" August, 2003 
In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Sessions Case No. 119/1998 pending on the file of the || Addl.Sessions 
Judge, Belgaum, to the file of the Presiding Officer, Fast Track Court-ll, Belgaum, for disposal in 
accordance with law. 
By Order of the High Court, 
P.R. 1002 N. ANANDA, 
Registrar General 1/0. 
HIGH COURT OF KARNATAKA 
NOTIFICATION 
No. GOB(l) 28/2001, Bangalore, Dated: 4" August, 2003 
In pursuance to Rule 118-A(4) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri B. Narayana Poojary, Civil Judge (Sr.Dn.) 
(Retired), subject to a maximum of 240 days on the date of his compulsory retirement from Judicial 
Service on 01.03.2003. 
By Order of the High Court, 
P.R. 1003 A.C. KABBIN 
Registrar General. 
HIGH COURT OF KARNATAKA 
NOTIFICATION 
No. GOB(I) 585/2000, Bangalore, Dated: 7" August, 2003 
In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Sessions Case No. 501/2001 and Sessions Case No.457/2002 pending 
on the file of the Presiding Officer, Fast Track Court-l, Bangalore City, to the file of the Presiding Officer, 
Fast Track Court-ll, Bangalore City, for disposal in accordance with law. 
By Order of the High Court, 
P.R. 1004 N. ANANDA, 
Registrar General 1/0. 


೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೪, ೨೦೦೩ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(I) 585/2000, Bangalore, Dated: 6" August, 2003 

In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Sessions Case No. 12/2002 pending on the file of the Presiding Officer, 
Fast Track Court-l, Bellary, to the file of the Presiding Officer, Fast Track Court-ll, Bellary, for disposal in 
accordance with law. 

By Order of the High Court, 
P.R. 1005 N. ANANDA, 
Registrar General I/c. 
HIGH COURT OF KARNATAKA 
NOTIFICATION 
No. GOB(I) 585/2000, Bangalore, Dated: 11" August, 2003 

In exercise of the powers conferred by Section 407 of the Code of Criminal Procedure, 1973, the 
High Court hereby transfers the Sessions Case Nos. 26/2002 C/w S.C 662/2002 and S.C. 278/2003, 
pending on the file of the Presiding Officer, Fast Track Court-l, Bangalore City to the file of XXXIV Addl. 
City Civil and Sessions Judge, (Special Court for trial of Cases pertaining to Dandupalya Krishna Gang) at 
Central Jail, Bangalore, for disposal in accordance with law. 

By Order of the High Court, 
P.R. 1006 A.C. KABBIN 
Registrar General. 
HIGH COURT OF KARNATAKA 
NOTIFICATION 
No. GOB(I) 13(12)/2003, Bangalore, Dated: 11" August, 2003 

In exercise of the powers vested under sub-section (2) Section 12 of the Code of Criminal 
Procedure, 1973, (Central Act No.2/ 1974) the High Court hereby appoints the Prl. Civil Judge (Jr.Dn.), 
Gadag, as the Additional Chief Judicial Magistrate, Gadag, from 12.00 p.m to 6.00 p.m. of 3.8.2003, 
during the absence of the Civil Judge (Sr.Dn.) and CJM., Gadag. 

By Order of the High Court, 
P.R. 1007 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. LCA-ll-199/2003, Bangalore, Dated: 6" August, 2003 

Sri T.S. Jagadevaiah, Chief Administrative Officer working in the Court of District and Sessions 
Judge, Shimoga, is permitted to retire from service with effect from 31.8.2003, on attaining the age of 
superannuation, under Rule 95(1) of K.C.S.Rs. 

By Order, 
P.R. 1008 P.M. ANANDAKRISHNA SETTY 
Assistant Registrar. 
HIGH COURT OF KARNATAKA 
NOTIFICATION 
No. GOB(l) 15(19)/2003, Bangalore, Dated: 11" August, 2003 

Sri Basavaraj B. Belavagi, Civil Judge (Sr.Dn.), Gangavathi, is permitted to surrender 30 days of 
Earned Leave from 30.6.2003 for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1009 R. RANGASWAMY 
Assistant Registrar. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆಕುಕ 37 ಎಂಎಂಸಿ 2003, ಬೆಂಗಳೂರು, ದಿನಾಂಕ: 6ನೇ ಆಗಸ್ಟ್‌ 2003 
1) ವೈದ್ಯಕೀಯ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಪ್ರಸೂತಿ ಮತ್ತು ಸ್ತ್ರಿರೋಗ ಶಾಸ್ತ್ರ ಉಪನ್ಮಾಸಕರುಗಳನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಯ 32ನೇ ನಿಯಮದಡಿ ಸ್ವತಂತ್ರ ಪ್ರಭಾರದ ಮೇಲೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಲಾದ ಸ್ಥಾನಗಳಲ್ಲಿ ನೇಮಿಸಲಾಗಿದೆ. 











ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೪, ೨೦೦೩ ೪೮೫ 
ಕ್ರ. ಉಪನ್ಯಾಸಕರ ಹೆಸರು ಮತ್ತು ಕಾರ್ಯ ಸ್ವತಂತ್ರ ಪ್ರಭಾರದ ಮೇಲೆ 
ಸಂ. ನಿರ್ವಹಿಸುತ್ತಿರುವ ಸ್ಥಳ ನೇಮಿಸಲಾದ ಸ್ಥಾನ 
(1) | ಡಾ: ಎಸ್‌. ಇಂದುಕಲಾ, ಪ್ರಸೂತಿ ಮತ್ತು ಸ್ಲೀರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, 
೨ ಲು ಈ ಜ್ರ 


(ಓ 


ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಉಪನ್ಯಾಸಕರು, 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ. 
(2 | ಡಾ: ಸಿ. ಸವಿತ, 

ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಉಪನ್ಯಾಸಕರು, 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ. 
(೨) | ಡಾ: ಗೀತಾ ಶಿವಮೂರ್ತಿ, 

ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಉಪನ್ಯಾಸಕರು, 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ. 
4) | ಡಾ:ಹುಡೇದ್‌ ಶ್ರೀದೇವಿ ಸಂಗಣ್ಣ, 


ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ (ಬಡ್ತಿ ಹೊಂದಿದ 
ಡಾ:ಹೆಚ್‌.ಚಿತ್ರಾ, ರವರ ಸ್ಥಾನದಲ್ಲಿ) 

ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ (ಬಡ್ತಿ ಹೊಂದಿದ 
ಡಾ:ಉಮಾದೇವಿ, ರವರ ಸ್ಥಾನದಲ್ಲಿ 

ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ (ಬಡ್ತಿ ಹೊಂದಿದ 
ಡಾ:ಕೆ.ಎಂ. ನಂದಗೋಪಾಲ್‌, ರವರ ಸ್ಥಾನದಲ್ಲಿ 

ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, 
ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ (ನಿವೃತ್ತರಾದ 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ. ಡಾ:ಶಕುಂತಲ ದೇವಿ, ರವರ ಸ್ಥಾನದಲ್ಲಿ 

2. ಸಹಾಯಕ ಪ್ರಾಧ್ಯಾಪಕ ಹುದ್ದೆಯನ್ನು ಸ್ವತಂತ್ರ ಪ್ರಭಾರದ ಮೇಲೆ ತಕ್ಷಣ ವಹಿಸಿಕೊಂಡು ಅದರ ಸಿ.ಟಿ.ಸಿ.ಯನ್ನು ಸರ್ಕಾರಕ್ಕೆ 
ಕಳುಹಿಸಬೇಕು. 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ 
ಸಂಖ್ಯೆ: ಆಕುಕ 52 ಎಂಎಂಸಿ 2003, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2003 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಅಸ್ಥಿಚಿಕಿತ್ಸಾಶಾಸ್ತ್ರ ಉಪನ್ಮಾಸಕರುಗಳನ್ನು ಕರ್ನಾಟಕ ನಾಗರೀಕ ಸೇವಾ 

ನಿಯಮಾವಳಿಯ 32ನೇ ನಿಯಮದನ್ವಯ ಸ್ವತಂತ್ರ ಪ್ರಭಾರದ ಮೇರೆಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಈ ಕೂಡಲೇ ಜಾರಿಗೆ 
ಬರುವಂತೆ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾದ ಸ್ಥಳದಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಪಿ.ಆರ್‌. 1010 


























ಕ್ರ. ಉಪನ್ಯಾಸಕರ ಹೆಸರು ಮತ್ತು ಕಾರ್ಯ ಸ್ವತಂತ್ರ ಪ್ರಭಾರದ ಮೇಲೆ 
ಸಂ. ನಿರ್ವಹಿಸುತ್ತಿರುವ ಸ್ಥಳ ನೇಮಿಸಲಾದ ಸ್ಥಳ 
(1) | ಡಾ: ಜಿ. ಮರಳಸಿದಪ್ಪ, ಅಸ್ಲಿಚಿಕಿತ್ಸಾಶಾಸ್ತ ಸಹಾಯಕ ಪ್ರಾಧ್ಯಾಪಕರು, 
ಬಲ 0 ಕ್‌ Sau) 
ಅಸ್ಥಿಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರು ಮೈಸೂರು ವೈದ್ಯಕೀಯ ಕಾಲೇಜು, 
ಮೈಸೂರು ವೈದ್ಯಕೀಯ ಕಾಲೇಜು. ಬಡ್ತಿ ಹೊಂದಿದ ಡಾ: ಬಿ.ಜಿ. ಸಾಗರ್‌ರವರ ಸ್ಥಾನದಲ್ಲಿ 
(2) | ಡಾ: ಎ. ರಾಮಲಿಂಗಯ್ಯ, ಅಸ್ಲಿಚಿಕಿತ್ಸಾಶಾಸ್ತ ಸಹಾಯಕ ಪ್ರಾಧ್ಯಾಪಕರು, 
ಓ ಲಿ ಶಿ 
ಅಸ್ಥಿಚಿಕಿತ್ಸಾಶಾಸ್ತ್ರ ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಬಡ್ತಿ ಹೊಂದಿದ 
ಬೆಂಗಳೂರು ವೈದ್ಯಕೀಯ ಕಾಲೇಜು. ಡಾ: ಎನ್‌. ವಿಜಯಕುಮಾರ್‌ರವರ ಸ್ಥಾನದಲ್ಲಿ 
(3) | ಡಾ: ಪಿ. ಪುಟ್ಟಸ್ವಾಮಿ, ಅಸ್ಥಿಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, 
ಅಸ್ಥಿಚಿಕಿತ್ಸಾಶಾಸ್ತ್ರ ಉಪನ್ಯಾಸಕರು, ಮೈಸೂರು ವೈದ್ಯಕೀಯ ಕಾಲೇಜು, ಬಡ್ತಿ ಹೊಂದಿದ 
ಮೈಸೂರು ವೈದ್ಯಕೀಯ ಕಾಲೇಜು. ಡಾ: ಟಿ. ಮಂಜುನಾಥ್‌ರವರ ಸ್ಥಾನದಲ್ಲಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ನಾಗರಾಜು 
ಪಿ.ಆರ್‌. 1011 ಸರ್ಕಾರದ ಅಧೀನ ಕಾರ್ಯದರ್ಶಿ, 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 247 ಮಾಇಸೇ 2003, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಕೃಷಿ ಮಾರಾಟ ಇಲಾಖೆಯ ಈ ಕೆಳಕಂಡ ಉಪ ನಿರ್ದೇಶಕರು (ವೇತನ ಶ್ರೇಣಿ ರೂ. 9580-14200) ಗಳನ್ನು ತಕ್ಷಣದಿಂದ 
ಅನ್ವಯಿಸುವಂತೆ ಸಮೂಹ-ಎ ಹಿರಿಯ ಶ್ರೇಣಿಯ ಜಂಟಿ ನಿರ್ದೇಶಕರ (ವೇತನ ಶ್ರೇಣಿ ರೂ. 10620-14960) ಹುದ್ದೆಗೆ ಸ್ಥಾನಪನ್ನ 
ಮುಂಬಡ್ತಿ ನೀಡಲಾಗಿದೆ. 





೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೪, ೨೦೦೩ ಭಾಗ - ೨ 
1. ಶ್ರೀ ಕೆ.ಟಿ. ಗೋಪಾಲ್‌, 
ಉಪ ನಿರ್ದೇಶಕರು, ಧಾರವಾಡ. 
2. ಶ್ರೀ ಎನ್‌.ವಿ. ಚಿಕ್ಕನಗೌಡರ್‌, 
ಕಾರ್ಯದರ್ಶಿ, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಗದಗ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌. 1012 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಹಕಾರ ಇಲಾಖೆ. 


ಅಧಿಸೂಚನೆ 


ಸಂಖ್ಯೆ: ಸಇ 182 ಮಾಇಸೇ 2003, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಕೃಷಿ ಮಾರಾಟ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳನ್ನು, ಸಾರ್ವಜನಿಕ ಹಾಗೂ ಆಡಳಿತಾತಕ್ರ ಹಿತದೃಷ್ಟಿಯಿಂದ, ಅವರ 
ಹೆಸರುಗಳ ಎದುರಿಗೆ ಸೂಚಿಸಲಾದ ಸ್ಥಳಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೆ, ವರ್ಗಾಯಿಸಿ 
ನೇಮಕ ಮಾಡಲಾಗಿದೆ. 












































ಕ್ರ. ಹೆಸರು ಮತ್ತು ಪದನಾಮ ವರ್ಗಾಯಿಸಿ ನೇಮಕ ಮಾಡಲಾದ 

ಸಂ. ಶ್ರೀ / ಶ್ರೀಮತಿ ಹುದ್ದೆ ಮತ್ತು ಸ್ಥಳ 

1. | ಹೆಚ್‌.ಸಿ. ಗಜೇಂದ್ರ, ಕಾರ್ಯದರ್ಶಿ, 
ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬ್ಯಾಡಗಿ. 
ಸಿರ್ಸಿ. - ಶ್ರೀ ಆರ್‌.ಎನ್‌. ಚಾಮರಾಜು ಇವರ ಸ್ಥಾನದಲ್ಲಿ. 

2. ಆರ್‌.ಎನ್‌. ಚಾಮರಾಜು, ಕಾರ್ಯದರ್ಶಿ, 
ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹುಬ್ಬಳ್ಳಿ. 
ಬ್ಯಾಡಗಿ. - ಶ್ರೀ ಕೆ.ಟಿ. ಓಬಪ್ಪ ಇವರ ಸ್ಥಾನದಲ್ಲಿ 

3. | ಹೆಚ್‌.ಕೆ. ಚಂದ್ರಮೋಹನ್‌, ಕಾರ್ಯದರ್ಶಿ, 
ಜಂಟಿ ನಿರ್ದೇಶಕರು (ಯೋಜನೆ), ಕೇಂದ್ರ ಕಛೇರಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು. ಗುಲ್ಬರ್ಗಾ (ಖಾಲಿ ಹುದ್ದೆ 

4. | ಕೆ.ಟಿ. ಓಬಪ್ಪ, ಕಾರ್ಯದರ್ಶಿ, 
ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸಿರ್ಸಿ. 
ಹುಬ್ಬಳ್ಳಿ. - ಶ್ರೀ ಹೆಚ್‌.ಸಿ. ಗಜೇಂದ್ರ (ರಜೆಯಲ್ಲಿ ಇವರ ಸ್ಥಾನದಲ್ಲಿ. 

5. | ಎನ್‌.ವಿ. ಚಿಕ್ಕನಗೌಡರ್‌, ಸರ್ಕಾರದ ಆದೇಶ ಸಂಖ್ಯೆ: ಸಇ 247 ಮಾಇಸೇ 2002, ದಿನಾಂಕ: 
ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 13.08.2003 ರನ್ವಯ ಜಂಟಿ ನಿರ್ದೇಶಕರ ಹುದ್ದೆಗೆ ಪದೋನ್ನತಿ 
ಗದಗ. ಹೊಂದಿರುವ ಸದರಿಯವರನ್ನು ಕಾರ್ಯದರ್ಶಿ, ಕೃಷಿ ಉತ್ಪನ್ನ 

ಮಾರುಕಟ್ಟೆ ಸಮಿತಿ, ಗದಗ, ಎಂದು ಮುಂದುವರೆಸಲಾಗಿದೆ. 

6. | ಕೆ.ಟಿ. ಗೋಪಾಲ್‌, ಸರ್ಕಾರದ ಆದೇಶ ಸಂಖ್ಯೆ: ಸಇ 247 ಮಾಇಸೇ 2002, ದಿನಾಂಕ: 
ಉಪ ನಿರ್ದೇಶಕರು, ಕೃಮಾಣಇ, 13.08.2003 ರನ್ವಯ ಜಂಟಿ ನಿರ್ದೇಶಕರ ಹುದ್ದೆಗೆ ಪದೋನ್ನತಿ 
ಧಾರವಾಡ. ಹೊಂದಿರುವ ಸದರಿಯವರನ್ನು ಜಂಟಿ ನಿರ್ದೇಶಕರು (ಯೋಜನೆ), 

ಕೇಂದ್ರ ಕಛೇರಿ, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು, ಇಲ್ಲಿ ಶ್ರೀ 
ಹೆಚ್‌.ಕೆ. ಚಂದ್ರಮೋಹನ್‌ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ ನೇಮಕ ಮಾಡಲಾಗಿದೆ. 

7. | ಕುಬೇರನಾಯಕ್‌, ಉಪ ನಿರ್ದೇಶಕರು, 
ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಕೃಷಿ ಮಾರಾಟ ಇಲಾಖೆ, ತುಮಕೂರು. 
ತಿಪಟೂರು. - ಶ್ರೀ ಗಿರೀಶ್‌ ಇವರ ಸ್ಥಾನದಲ್ಲಿ. 

8. ಗಿರೀಶ್‌, ಕಾರ್ಯದರ್ಶಿ, 
ಉಪ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ತಿಪಟೂರು. 
ತುಮಕೂರು. - ಶ್ರೀ ಕುಬೇರನಾಯಕ್‌ ಇವರ ಸ್ಥಾನದಲ್ಲಿ ಬ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌. 1013 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಹಕಾರ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೪, ೨೦೦೩ ೪೮೭ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 79 ಸೇಶಿಕಾ 2003, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ ಶ್ರೀ ಎಸ್‌.ಡಿ. ಪಾರಶೆಟ್ಟಿ, ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ಪಂಚಾಯತ್‌ 
ಇಂಜಿನಿಯರಿಂಗ್‌ ಉಪ ವಿಭಾಗ, ಬೆಳಗಾಂ ಇಲ್ಲಿಗೆ ಶ್ರೀ ಬೆಂಡಿಗೇರಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಶ್ರೀ ಎ.ವೈ. ಬೆಂಡಿಗೇರಿ, ಜಿಲ್ಲಾ ಪಂಚಾಯತ್‌ ಇಂಜಿನಿಯರಿಂಗ್‌ ಉಪವಿಭಾಗ, ಬೆಳಗಾಂ, ಇವರನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ಪಂಚಾಯತ್‌ ಇಂಜಿನಿಯರಿಂಗ್‌ ಉಪ ವಿಭಾಗ ಹುಕ್ಕೇರಿ ಇಲ್ಲಿ ಖಾಲಿ ಇರುವ 
ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ. ಹೊನ್ನಪ್ಪ ನಾಯಕ್‌ 
ಪಿ.ಆರ್‌. 1014 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು-ಎ) 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 148 ಆಇಸೇ 2003, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 
ಶ್ರೀಮತಿ ಸುಜಾತ ಹೊಸಮನಿ, ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಧಾರವಾಡ ಮತ್ತು ಶ್ರೀ 
ಕೆ.ಎಸ್‌. ಕಲ್ಲನಗೌಡರ್‌, ಉಪನಿರ್ದೇಶಕರು, ಗದಗ್‌ ಅವರನ್ನು ಅಧಿಸೂಚನೆ ಸಂಖ್ಯೆ: ಆನಾಸ 111 ಆಇಸೇ 2003, ದಿನಾಂಕ: 
21.6.2003ರಲ್ಲಿ ಉಪನಿರ್ದೇಶಕರಾಗಿ ಗದಗ್‌ ಮತ್ತು ಧಾರವಾಡ ಜಿಲ್ಲೆಗೆ ವರ್ಗಾಯಿಸಿ ಆದೇಶ ಹೊರಡಿಸಲಾಗಿದ್ದು, ಆದೇಶವನ್ನು ಅವರ 
ಮಟ್ಟಿಗೆ ಮಾತ್ರ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಅವರುಗಳನ್ನು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳಗಳಲ್ಲೇ ಮುಂದಿನ 
ಆದೇಶದವರೆಗೆ ಮುಂದುವರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಕೆ. ಬಲದೇವಕೃಷ್ಣ 
ಪಿ.ಆರ್‌. 1015 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 70 ನಯೋಸೇ 2003, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2003 
ಶ್ರೀ ಪಿ.ಎಸ್‌. ಮುದ್ದಪ್ಪ, ನಗರ ಯೋಜನಾ ಜಂಟಿ ನಿರ್ದೇಶಕರು, ನಗರ ಯೋಜನಾ ಕೇಂದ್ರ ಕಛೇರಿ, ಬೆಂಗಳೂರು ಇವರ 
ಜನ್ಮ ದಿನಾಂಕ:3-8-1945 ಆಗಿದ್ದು, ದಿನಾಂಕ:3-8-2003ಕ್ಕೆ 58 ವರ್ಷಗಳ ವಯೋಮಿತಿಯನ್ನು ತಲುಪುವ ಕಾರಣ ದಿನಾಂಕ:31-8-2003ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಈ ಕೆಳಗಿನ ಷರತ್ತಿಗೊಳಪಟ್ಟು ಅನುಮತಿ 
ನೀಡಲಾಗಿದೆ. 
“ಶ್ರೀ ಪಿ.ಎಸ್‌. ಮುದ್ದಪ್ಪ, ನಗರ ಯೋಜನಾ ಜಂಟಿ ನಿರ್ದೇಶಕರು, ನಗರ ಯೋಜನಾ ಕೇಂದ್ರ ಕಛೇರಿ, ಬೆಂಗಳೂರು 
ಇವರಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿ ಇದ್ದಲ್ಲಿ ಅದನ್ನು ಇವರ ನಿವೃತ್ತಿ ಉಪದಾನಗಳಿಂದ ಕಡಿತಗೊಳಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ. ರಾಘವೇಂದ್ರಾಚಾರ್‌ 
ಪಿ.ಆರ್‌. 1016 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 111 ನಯೋಸೇ 2003, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2003 
ಶ್ರೀ ಎಸ್‌. ಗಣೇಶ್‌, ನಗರ ಯೋಜನಾ ಸಹಾಯಕ ನಿರ್ದೇಶಕರು, ಶಿವಮೊಗ್ಗ, ಇವರು ನಗರ ಯೋಜನಾ 
ಪರ್ಯವೇಕ್ಷಕರಾಗಿದ್ದಾಗ ನಗರ ಯೋಜನಾ ಸಹಾಯಕ ನಿರ್ದೇಶಕರು, ಶಿವಮೊಗ್ಗ ಕಛೇರಿಯ ಅಧಿಕ ಪ್ರಭಾರವನ್ನು ದಿನಾಂಕ: 21-2-2003 
ರಿಂದ ದಿನಾಂಕ:18-4-2003ರವರೆಗೆ ನಿರ್ವಹಿಸಿರುವುದರಿಂದ, ಸದರಿಯವರಿಗೆ ನಗರ ಯೋಜನಾ ಸಹಾಯಕ ನಿರ್ದೇಶಕರ 
ವೇತನಶ್ರೇಣಿಯ ಕನಿಷ್ಟ ಮೂಲ ವೇತನ ರೂ.7400-13120 ರ ಶೇಕಡ 5 ರಷ್ಟು ಪ್ರಭಾರ ಭತ್ಯೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 68 ರನ್ವಯ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ. ರಾಘವೇಂದ್ರಾಚಾರ್‌ 
ಪಿ.ಆರ್‌. 1017 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೪, ೨೦೦೩ ಭಾಗ - ೨ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 198 ರಾಲೆಪ 2003, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2003 
ಶ್ರೀ ಮಲ್ಲಿಕಾರ್ಜುನ, ಸ್ಥಳ ನಿರೀಕ್ಷಣೆಯಲ್ಲಿರುವ ಲೆಕ್ಕ ಪರಿಶೋಧನಾಧಿಕಾರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಲೋಕೋಪಯೋಗಿ ವಿಭಾಗ, ಗುಲ್ಬರ್ಗಾ 
ಇಲ್ಲಿ ಖಾಲಿ ಇರುವ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಪ್ರಭಾಕರ್‌ 
ಪಿ.ಆರ್‌. 1018 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 5 ಸೇಇಮು 2003, ಬೆಂಗಳೂರು, ದಿನಾಂಕ: 7ನೇ ಆಗಸ್ಟ್‌ 2003 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 162 ಸೇಇಮು 2002, ದಿನಾಂಕ: 19-11-2002 ರನ್ವಯ ದಿನಾಂಕ: 30-6-2003ರಂದು 58 
ವರ್ಷಗಳ ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಡಾ: ಹೆಚ್‌.ಬಿ. ಲಿಂಗಮ್ಮ ನಿರ್ದೇಶಕರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ 
ಇವರಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 15 ಎಸ್‌ಆರ್‌ಎಸ್‌ 97 ದಿನಾಂಕ: 20-9-1997ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ 
ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಟ ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (1)ರಡಿ ಹಾಗೂ 
ಉಪನಿಯಮ (2)ರ ವ್ಯಾಪ್ತಿಗೊಳಪಟ್ಟು ನಗದೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1019 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 255 ಸಅಸೇ 2003, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2003 
ಶ್ರೀ ಮೋತಿರಾಂ ಪವಾರ್‌, ಸರ್ಕಾರದ ಸಹ ಕಾರ್ಯದರ್ಶಿ, ಯೋಜನೆ, ಸಾಂಖ್ಯಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಇವರು ದಿನಾಂಕ: 30.6.2003 ರಿಂದ 22.7.2003 ರವರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ನೇಮಕಾತಿ 
ನಿರೀಕ್ಷಣೆಯಲ್ಲಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8 (15) (ಎಫ್‌)ರ ಅನ್ವಯ ಕಡ್ಡಾಯ 
ನಿರೀಕ್ಷಣಾವಧಿ ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1020 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 111 ಆಇಸೇ 2003, ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 188 ಸಅಸೇ 2003, ದಿನಾಂಕ:13.8.2003ರಲ್ಲಿ ಶ್ರೀ ಸೈಯದ್‌ ತಾಯಿಬ್‌ ಅಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರ ಸೇವೆಯನ್ನು ಆಹಾರ ಮತ್ತು ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಇಲಾಖೆಯ ವಶಕ್ಕೆ ನೀಡಿರುವ ಮೇರೆಗೆ ಸದರಿಯವರನ್ನು ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯಲ್ಲಿ ಖಾಲಿ ಇರುವ ಗುಲ್ಬರ್ಗಾ 
ಜಿಲ್ಲೆ ಉಪನಿರ್ದೇಶಕರಾಗಿ ಮರುನೇಮಕಾತಿ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸ್ಥಳನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಬಲದೇವಕೃಷ್ಣ 
ಪಿ.ಆರ್‌. 1021 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


